ಕುಟುಂಬದ ಅತ್ಯವಶ್ನ ಭಾಗೀದಾರಿಕೆ 
ಡೌನ್‌ ಸಿಂಡ್ರೋಮ್‌ ರ ಮಗಳ ಪಾಲನೆ ಹೋಷಣೆ 


ಫಲ್ಗುಣಿ ದೋಶಿ 


ಕಂಪ್ಯೂಟರ್‌ ಸೈನ್ಸ್‌ ಕಲತು, ಬಹುರಾಷ್ಟ್ರೀಯ ಕಂಪೆನಿಯೊಂದರ ಒಂದು ನೌಕರಿ ಪಡೆದು, ಎತ್ತರದ, ಕಪ್ಪಗಿನ, ಚೆಲುವಾದ ಮತ್ತು 
ಕಾಕಜವಹಿಸುವ ವ್ಯಕ್ತಿಯ ಜೊತೆ ಮದುವೆಯಾಗಿ, ತುಂಬಾ ಪ್ರೀತಿಸುವ ಕುಟುಂಬ ಮತ್ತು ಮುದ್ದಾದ pe ಮಗಳು ಹೀಗೆ ನನ್ನ 
ಬದುಕು ನಾನೇ ಎಳೆದ ನಯವಾದ ಸರಳ ರೇಖೆಯಂತೆ ಸಾಗುತ್ತಿತ್ತು. 


ನಾನು ಎರಡನೇ ಬಾರಿ ತಾಬುಯಾಗುವ ಸಂಭ್ರಮದಲ್ಲದ್ದಾಗ ಮಗುವಿನ ಅಂಗ ಪತ್ತೆ ಮಾಡುವ ಸೋನೊದ್ರಫಿ ಪರೀಕ್ಷೆ (Sonography 


೬st) ಮಾಡಿಸದಿರುವ ನಮ್ಮ ನಿರ್ಧಾರಕ್ಕೆ ಮನೆಯವರೆಲ್ಲರೂ ಸಮ್ಮತಿಸಿದರು. ನಮ್ಮ ಬದುಕಿಗೆ ಬರುವ ಮಗು ಗಂಡಾಗಲಅ ಹೆಣ್ಣಾಗಅ 
ಅದನ್ನು ಸಂತೋಷದಿಂದ ಸ್ಟೀಕರಿಸಿ ಉತ್ತಮ ರೀತಿಯಲ್ಲ ಬೆಳೆಸೋಣವೆಂದುಕೊಂಡೆವು. ಆ ದಿನಗಳಲ್ಲ ಗಂಡು ಮಗುವೇ ಆಗಬೇಕು 
ಎಂಬ ಹಳೆಕಾಲದ ಚಿಂತನೆಯಂತೆ ಸೋನೊಗ್ರಫಿ ಮೂಲಕ ಭ್ರೂಣ ಅಂಗ ಪತ್ತೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದ್ದುದರಿಂದ 
ನಾನು ಇದನ್ನು ಹೇಳಲೇಬೇಕು. ಹೀಗೆ ಬರೆಯುತ್ತಿರುವಾಗಲೂ ನನಗೆ ಸಿಟ್ಟನ್ನು ನಿಯಂತ್ರಿಸಲಾಗುತ್ತಿಲ್ಲ. ಪ್ರಂತ ಮನಸ್ಸಿನಿಂದಲೋ. 
ಕೌಟು೦ಂಬಕ ಒತ್ತಡಕ್ಕೆ ಕಟ್ಟುಬದ್ದೋ ತಮ್ಮದೇ ಜೀವದ ಕುಡಿಯನ್ನು ವಾಶ ಮಾಡುವವರು ಎಂತಹ ತಾಯಂದಿರು? ಇರಲ. 


ಸುತಿ ನನ್ನ ಬದುಕಿಗೆ ಬಂದ ದಿನ, ದೇವರು ನನ್ನನ್ನು ನಯವಾದ ಸರಳ ರೇಖೆಬಂದ ಗೊತ್ತು ಗುರಿಯುಲ್ಲದ ದಾರಿಯೊಂದಕ್ಕೆ 
ಎತ್ತಿಹಾಕಿದ, ಅದೊಂದು ಸಹಜ ಪ್ರಸವ ಆದ ರ ವೈದ್ಯರು ಮತ್ತು ದಾದಿಯ ನಡುವಿನ ಸಂಭಾಷಣಿಯು ನನಗೆ ಸ್ಟ ಸ್ಪಷ್ಟವಾಗಿ 
ಕೇಳಸುತ್ತಿತ್ತು. ಸ್ಲುತಿಯ ಮೊದಲ ಅಳು ಕೇಳುತ್ತಿದ್ದಂತೆ, "ನೋಡಿ ಡಾಕ್ಟರ್‌, ಇವಳು ದೇವತೆಯಂತೆ ಕಾಣುತ್ತಿದ್ದಾಳೆ ಅವಳ ಕಣ್ಣು 
ಮೋಡಿ, ಈ ಮಗು ಏನೋ ವಿಭಿನ್ನವಾಗಿದೆ” ಎಂದು ನರ್ಸ್‌ ಹೇಆದಾಗ, ನನಗೆ ಹೆಣ್ಣುಮಗು ಜನಿಸಿದೆ ಮತ್ತು ಅವಳು ದೇವತೆಯಂತೆ 
ಮುದ್ದಾಗಿದ್ದಾಳೆ ಎಂದು ತಿಆದುಕೊಂಡೆ. ಇವೆಲ್ಲಾ ನಿನ್ನೆಯಷ್ಟೇ ನಡೆದಿದೆಯೇನೋ ಎಂಬಂತೆ ನನ್ನು ಮನಸ್ಸಿನಲ್ಲಿ ಒಂದು ಚಿತ್ರದಂತೆ 


ಅಚ್ಚೊತ್ತಿದೆ. ಎರಡನೇ ದಿನ ರೌಂಡ್ಜ್‌ಗೆ ಬಂದ ಮಕ್ಕಳ ತಜ್ಞರು ನನ್ನ ಸ್ತ್ರೀರೋಗ ತಜ್ಞರ (6y೧೩cಂlಂgಃst) ಜೊತೆ ಏನೋ 


ಚರ್ಚಿಸುತ್ತಿದ್ದರು. ಅದೇನೆಂದು ನನಗೆ ಅರ್ಥವಾಗಲಲ್ಲ. ಕೊನೆಗೆ ಅವರನ್ನೇ ವಿಚಾರಿಸಿದಾಗ, ಮಗು ಮಂಗೋಲ್‌ (Mongol) 
ಆಗಿರುವ ಸಾಧ್ಯತೆ ಇದೆ ಎಂಬ ಅನುಮಾನವಿದ್ದು, ಅದಕ್ಷಾಗಿ ಕೆಲವು ನಿರ್ದಿಷ್ಟ ಪರೀಕ್ಷೆಗಳನ್ನು ಮಾಡಿಸಬೇಕಾಗಿದೆ ಎಂದರು. ನಾನು 
ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರಿಂದ ಅವರು ಡೌನ್‌ಸಿಂಡ್ರೋಮ್‌ ಬದ್ದೆ ಮಾತನಾಡುತ್ತಿದ್ದಾರೆಂದು ನನಗೆ ಅರ್ಥವಾಲುತು. ಸ್ಲುತಿಯ 
ರಕ್ಷ ₹ ಪರೀಕ್ಷೆಯಾಯುತು. ವರದಿ ಬರಲು ಒಂದು ತಿಂಗಳು ಕಾಯಬೇಕಾಗಿತ್ತು. ವೈದ್ಯರು ಸ್ಲುತಿಯ ಸಮಸ್ಸೆ ಸ್ಕೈಯನ್ನು ಸರಿಯಾಗಿ 
ಅರ್ಥಮಾಡಿಕೊಂಡಿಲ್ಲವೇನೋ. ಎಲ್ಲೋ ಏನೋ ಸಮಸ್ಯೆಯಾಗಿರಬೇಕು., ದೇವರು ನನಗೆ ಹಾಗೆಲ್ಲ ಅನ್ಯಾಯ ಮಾಡಲಾರ... ಹೀಗೆ 
ಆ ಇಡೀ ಒಂದು ತಿಂಗಳು ನನ್ನನ್ನು ವಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಎಲ್ಲರ ಜೊತೆಗೂ ನಾನು ಚೆನ್ನಾಗಿಯೇ ವರ್ತಿಸಿದ್ದೇನೆ. 
ನಾನು ಯಾರಿಗೂ ತೊಂದರೆ ಕೊಟ್ಟವಳಲ್ಲ. ಸ್ಲುತಿಯ ವರದಿ ನಾರ್ಮಲ್‌ ಬಂದರೆ ದಿನಾಲೂ ಗಾಯತ್ರಿ ಮಂತ್ರ ಪಠಿಸುವುದಾಗಿ 
ದೇವರಿಗೆ ಲಂಚದ ಆಮಿಷವನ್ನೂ ಒಡ್ಡಿದೆ. 


ಅಂತಿಮವಾಗಿ ವರದಿ ಬಂದಾಗ ವೈದ್ಯರ ಅನುಮಾನವೇ ನಿಜವಾಗಿತ್ತು. ಸ್ತುತಿ ಟ್ರಸೊಮಿ 21ಯೊಂದಿಗೆ (1'isomy 21) ಹುಣ್ಪದ್ದಳು. 
ನನಗೆ ಕಣ್ಣೇರು ನಿಯಂತ್ರಿಸಲಾಗಲಲ್ಲ. ಅದು ಅತ್ಯಂತ ನೋವಿನ ಕ್ಷಣವಾಗಿತ್ತು. ಆದರೆ ತಕ್ಷಣವೇ, ನಾವಿದನ್ನು ತಿಆದಾದ ಮೇಲೆ 
ಫಲು ಎಂದು ಜಿಂತಿತಳಾಡೆ. ನಾನು ಮಗುವಾಗಿರುವಾಗಲೇ ತಾಯುಯನ್ನು ಕಳೆದುಕೊಂಡಿದ್ದೆ. ಹಾಗಾಗಿ ಯಾವುಡೇ 

ಮಸ್ಯೆಗಳಗೆ ಪ್ರತಃ ಪರಿಹಾರ ಕಂಡುಕೊಳ್ಳುವುದು ನನಗೆ ರೂಢಿಯಾಗಿತ್ತು. ಅದು ಭಿ ಸಂದರ್ಭದಲ್ಲ ನನಗೆ ಸಹಾಯವಾಲಯುತು. 


ವಾನು ಮಾಡಿದ ಮೊದಲ ಕೆಲಸವೆಂದರೆ, ವಂಶವಾಹಿ ವಿಜ್ಞಾನದಲ್ಲ ಪರಿಣಿತರಾಗಿದ್ದ / ಜೀನ್‌ ತಜ್ಞರನ್ನು (Geneticist) ಭೇಟ ಮಾಡಿ 
ಡೌನ್‌ಸಿಂಡ್ರೋಮ್‌ಗೆ ಕಾರಣ, ಪರಿಹಾರ, ಆ ಮಕ್ಕಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳೇನು ಎಂದು ತಿಆದುಕೊಳ್ಳುವ ಪ್ರಯತ್ನ 
ಮಾಡಿದ್ದು. ಗಾಢ ಬಣ್ಣ, ಖುಷಿಯ ವಾತಾವರಣ ಮತ್ತು ಸತತವಾಗಿ ಮಾತನಾಡಿಸುತ್ತಾ ಇರುವುದರಿಂದ ಸ್ನುತಿಗೆ ತುಂಬಾ 
ಅನುಕೂಲವಾಗುತ್ತದೆ ಎಂದು ಅವರು ತಿಆಸಿದರು. ಡೌನ್‌ ಸಿಂಡ್ರೋಮ್‌ ಇರುವ ಮಕ್ಷಳ ಮಾಂಸಖಂಡಗಳು ದುರ್ಬಲವಾಗಿರುವ 
ಕಾರಣ ಆ ನಿಟ್ಟನಲ್ಲ ಹೆಚ್ಚನ ಗಮನ ಕೊಡುವುದು ಅವಶ್ಯ, ತಾಳ್ಕೆ ಯಂದ ಎಲ್ಲವನ್ನೂ ರ ಎಂದರು. ಅದಾದ ಬಳಕ, 
ವಿಶೇಷ ಮಕ್ಕಳ ಕೇಂದ್ರವೊಂದಕ್ಕೆ ನಾನು ಭೇಟ ನೀಡಿದೆ. ಅಲ್ಪ ನಾನು ನಿಯಂತ್ರಿಸಿಕೊಳ್ಳಲಾಗಲಬ್ದ. ಎಷ್ಟೊಂದು ಮಕ್ಕಳು... 
ಪ್ರತಿಯೊಬ್ಬರದೂ ವಿಭನ್ನ ಸಮಸ್ಯೆ ಮತ್ತು ಅವರ ದ ಯಾತನೆಯ ಮುಖಗಳು... ನನ್ನನ್ನು ನಾನು ಹೇಗೋ 
ಸಂಭಾಳಸಿಕೊಂಡೆ. ಸ್ಲುತಿಯನ್ನು ಶಕ್ತಿಮೀರಿ ಬೆಳೆಸಬೇಕು ಮತ್ತು ಒಂದು ಉತ್ತಮ ಬದುಕು ಕಲಣ್ಪಕೊಡಲು ಪ್ರಯತ್ನಿಸಬೇಕು ಎಂಬ 
ದೃಢನಿಶ್ಲಯಕ್ಕೆ ಬಂದೆ. 


ಸ್ಲುತಿಗೆ ಆರು ತಿಂಗಳಾದಾಗ ಫಿಸಿಯೋಥೆರಪಿ ಆರಂಭಸಲಾಯುತು. ಅವಳ ಬೆಳವಣಿಗೆಗೆ ಅದು ಅವಶ್ಯ ಎಂದು ಥೆರಪಿಸ್ಥ್‌ಗಳ೦ದ 
ತಿಆದುಕೊಂಡೆ. ಹಾಗಾಗಿ ಮನೆಯಲ್ಲೇ ಚಿಕಿತ್ಸೆ ಮುಂದುವರಿಸಲಾಲಯುತು, ನನ್ನ ವೃತ್ತಿ ಬದುಕಗಾಗಿ ಕಲತಿದ ದ್ರ ಕಂಪ್ಯೂಟರ್‌ ಶಿಕ್ಷಣ ಈಗ 
ಬಹಳಷ್ಟು ಪ್ರ ಪ್ರಯೋಜನಕ್ಕೆ ಬಂತು. ಡೌನ್‌ ಸಿಂಡ್ರೋಮ್‌ ಬಗ್ಗೆ ನ "ಮಿಷನ್‌ ಸ್ಲುತಿ' ಕೈಗೆತ್ತಿಕೊಳ್ಳಲು ಅದು ನಾಗನ. 
ನನ್ನ ಬದುಕಿನಲ್ಪಯೂ ರ ರ ನಾನು ನೌಕರಿಗೆ ರಾಜೀನಾಮೆ ನೀಡಿ ನನ್ನೆಲ್ಲಾ ಸಮಯ. ಜ್ಞಾನ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 23 


ಶಕ್ತಿಯನ್ನು ನನ್ನ ಮಕ್ಕಳನ್ನು ಬೆಳೆಸಲಕ್ಷೆಂದೇ ಮೀಸಲಅ್ಲೆ. ನಾನೆಷ್ಟು ಅದೃಷ್ಟಶಾಅ ಅಂದರೆ ಎಲ್ಲೇ ಹೋದರೂ ಒಳ್ಳೆಯ ಜನರೇ 
ಸಿಗುತ್ತಿದ್ದರು-ಶಿಕ್ಷಕರು. ಥೆರಪಿಸ್ಟ್‌ಗಳು. ಅಕ್ಕಪಕ್ಷದವರು., ಸಂಬಂಧಿಗಳು ಮತ್ತು ಕುಟುಂಬ ಎಲ್ಲವೂ... 


ಸ್ಲುತಿಗೆ ಈಗ 17ರ ಹರೆಯ. ಬಹಳ ಚುರುಕಿನ ಮತ್ತು ಶಾಂತ ಪ್ಪಭಾವದ ಹುಡುಗಿ. ಹತ್ತನೇ ತರಗತಿಯ ಪರೀಕ್ಷೆ ಬರೆದು 
ಉತ್ತೀರ್ಣಳಾಗಿದ್ದಾಳೆ. ಕಂಪ್ಯೂಟರ್‌, ಮೊಬೈಲ್‌, ಗ್ಯಾಡ್‌ಜೆಟ್‌ ಮುಂತಾದವುಗಳನ್ನು ಸುಲಅತವಾಗಿ ಬಳಸುತ್ತಾಳೆ. ಅವಳು ಸಾಕಷ್ಟು 
ಮನೆಗೆಲಸಗಳನ್ನೂ ಮಾಡುತ್ತಾಳೆ. ನಾನು ಅವಳಗೆ ಬೆಂಬಲವಾಗಿರುವ ಬದಲು ಅವಳೇ ಈಗ ನನಗೆ ಬೆಂಬಲವಾಗಿದ್ದಾಳೆ, ಈ 
ಹಾದಿಯಲ್ಲ ಸಾಗುತ್ತಾ ನಾನು ಎಷ್ಟೊಂದು ಸಂಗತಿಗಳನ್ನು ಕಅತಿದ್ದೇನೆ. ನಾನು ಸ್ಲುತಿಯನ್ನು ಬೇರೆಯವರೊಂದಿಗೆ ಹೋಆಸುವುದಿಲ್ಲ. 
ಬದಲಾಗಿ ಅವಳನ್ನು ಅವಳೊಂದಿಗೇ ಹೋಪಸುತ್ತೇನೆ. ಯಾವುದಾದರೂ ಕೆಲಸ ಮಾಡುವಾಗ ಹಿಂದಿಗಿಂತ ಸ್ವಲ್ಲ ಪ್ರಗತಿ 
ಕಂಡುಬಂದರೂ ನನಗೆ ಖುಷಿಯಾಗುತ್ತದೆ. ಒಬ್ಬ ಥೆರಪಿಸ್ಟ್‌ ನಮಗೆ ನೆರವಾಗಬಹುದು, ಆದರೆ ಪಟ್ಟು ಬಡದೆ ಪ್ರಯತ್ನ 


ಮುಂದುವರಿಸಬೇಕಾದವರು ನಾವು. ಅವಳ ಶಿಕ್ಷಕರು ಆಟದ ಚಿಕಿತ್ತೆ (Play therapy). ಮಾತಿನ ಚಿಕಿತ್ಸೆ (Speech therapy) ಮತ್ತು 
ಕಲಕೆಯಲ್ಲ ಸಹಾಯ ಮಾಡುತ್ತಿದ್ದರೂ ಅವಳಗೆ ಅತ್ಯವಶ್ಯವಾಗಿದ್ದ ಪ್ರತಿಯೊಂದು ಕೆಲಸವನ್ನೂ ಎಡೆಬಡದೆ ಮಾಡುವುದನ್ನೇ ಅಭ್ಯಾಸ 
ಮಾಡಿಕೊಂಡೆ. 


ಅಷ್ಟು ಮಾತ್ರವಲ್ಲ, ಇಡೀ ಕುಟುಂಬವೇ ಈ ಪ್ರಕ್ರಿಯೆಯಲ್ಲ ಕೈಜೋಡಿಸಿದಾಗ ಧನಾತ್ಯಕ ಫಲಅತಾಂಶವನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯ. 
ಸಾಮಾನ್ಯ ವ್ಯಕ್ತಿಯೊಬ್ಬ ಕಅಯುವ ಎಲ್ಲಾ ವಿಷಯಗಳನ್ನು ಸ್ತುತಿಯೂ ಕಲಅಯಬಲ್ಲಕು. ಕಅಯುವ ಅವಧಿ ಮಾತ್ರ ಸ್ವಲ್ಲ 
ಜಾಸ್ಟಿಯಾದೀತು, ಇಲ್ಲವೇ ಕಲಿಯುವ ವಿಧಾನ ಸ್ಟಲ್ಪ ಬದಲಾದೀತು ಅಷ್ಟೇ. ಈ ಅವಧಿಯಲ್ಲ ನಾನು ಅರ್ಥ ಮಾಡಿಕೊಂಡಿದ್ದೇನೆಂದರೆ. 
ಪವಾಡಗಳು ರಾತ್ರಿ ಬೆಳಗಾಗುವುದರ ಒಳಗೆ ಘಟಸುವುದಿಲ್ಲ. ಇದು ಜೀವನ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಪಯೂ ಹೋರಾಟ 
ಎಂಬುದು ನಿರಂತರ. ನಮಗೆ ಒಳ್ಳೆಯ ಫಅತಾಂಶ ಬೇಕೆಂದರೆ ನಾವು ಖುಷಿಯಾಗಿರಬೇಕು ಮತ್ತು ಪ್ರಯತ್ನವನ್ನು ಕೈಜಡಬಾರದು. 
ನನಗೆ ದೊಡ್ಡ ಖುಷಿಯೇನೆಂದರೆ, ನನ್ನ ಕುಟುಂಬ ಪ್ರತಿ ಹೆಜ್ಚೆಯಲ್ಲಯೂ ನನ್ನ ಜೊತೆ ನಿಂತು ಅಗತ್ಯವಿದ್ದಾಗಲೆಲ್ಲ ಬೆಂಬಲ, ಪ್ರೋತ್ಸಾಹ 
ನೀಡಿತು. ಈಗಲೂ ನಾನು ಗೊತ್ತಿಲ್ಲದ ದಾರಿಯಲ್ಲ ಸಾಗುತ್ತಲೇ ಇದ್ದೇನೆ, ಸಾಕಷ್ಟು ಹಂತಗಳನ್ನು ದಾಟ ಬಂದಿದ್ದೇನೆ, ದಾಟುವುದು 
ಇನ್ನೂ ಬಾಕಿ ಇದೆ, ಇನ್ನೂ ಎದುರಿಸಖೇಕಾದವು ಹಲವು. ಆದರೆ ಪಯಣದಲ್ತ ಗುರಿ ಮುಟ್ಟುವುದಷ್ಟೇ ಖುಷಿ ಅಲ್ಲ. ಬದುಕು ನಮ್ಮನ್ನು 
ಕೊಂಡೊಯ್ಯುವ ಹಾದಿಯಲ್ಪ ಸಾಗಿ ಗುರಿ ಮುಟ್ಟುವುದು ಮುಖ್ಯ. 


'ಇದು ಡೌನ್‌ ಸಿಂಡ್ರೋಮ್‌ ಕುರಿತಾಗಿ ಈ ಹಿಂದೆ ಬಳಸುತ್ತಿದ್ದ. ಠಗ ಒಪ್ಪಿಕೊಳ್ಳಲಾಗದ ಒಂದು ಹಳೆಯ ಪದ 


ಫಲ್ಲುಣಿ ದೋಶಿ 
ಸ್ಲುತಿ ದೋಪಿಯ ತಾಯಿ 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


